py 


ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 
ಉತ್ತರಿಸುವ ದಿನಾಂಕ 


: 1502 
: ಶ್ರೀ ಬಸವರಾಜ ಪಾಟೀಲ್‌ ಇಟಗಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
: 18.03.2021 


ಪ್ರಶ್ನ FS ಘಾತ್ತರ 
ಸಂ: 
ಈ /ರಾಯಚೆನರ ಜೆಕ್ಜೆ ದುರ್ಗ ಬಂದಿದೆ” — 
ತಾಲ್ಲೂಕಿನ ತಿಂತಿಣಿ ಬ್ರಿಡ್ಜ್‌ ಹತ್ತಿರ 
(Balancing Reservoir) 


ಸಮತೋಲನಾ ಜಲಾಶಯ ನಿರ್ಮಾಣದ 
ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದ್ದಲ್ಲಿ, ಎಷ್ಟು ಟಿ.ಎಂ.ಸಿ. .ನೀರಿ 
ಸಂಗ್ರಹಣೆ ಆಗುತ್ತದೆ; 


ಇ) ಈ ಕಾಮಗಾರಿಯನ್ನು ಯಾವಾಗ 


ಕೈಗೆತ್ತಿಕೊಳ್ಳಲಾಗುವುದು? 


ಪ್ರಸ್ತಾಪಿತ ರಾಹಜಾರು`ಜಕ್ಲ ದೇವದುರ್ಗ ತಾಲ್ಲಾಕಿನೆ] 
ತಿಂತಿಣಿ ಬ್ರಿಡ್ಜ್‌ ಹತ್ತಿರ (Balancing Reservoir) 
ಸಮತೋಲನಾ ಜಲಾಶಯ ನಿರ್ಮಾಣದ ಪ್ರಸ್ತಾವನೆ 
ಪ್ರಾಥಮಿಕ ತನಿಖಾ ಹಂತದಲ್ಲಿದ್ದು, ವಿವರವಾದ ಅನ್ಸೇಷಣೆ 
ಹಾಗೂ ಸರ್ವೆ ಕಾರ್ಯ ಕೈಗೊಂಡ ನಂತರ ನಿರ್ದಿಷ್ಟ ನೀರಿನ 
ಸಂಗ್ರಹಣಾ ವಿವರಗಳು ಲಭ್ಯವಾಗಲಿವೆ. 


ಪ್ರಸ್ತಾನನೆ ಕುರಿತಂತೆ ' ವಿವರವಾದ ಯೋಜನಾ" 
ವರದಿಯನ್ನು ತೆಯಾರಿಸಲು ಕೃಷ್ಣಾ ಭಾಗ್ಯ ಜಲ ನಿಗಮದಡಿ 
ಕಮ ವಹಿಸಲಾಗುತ್ತಿದೆ. 


ಪ್ರಸ್ತಾವನೆಗೆ . ವಿವರವಾದ ಯೋಜನಾ ವರದಿ 
ತಯಾರಿಸಿದ ನಂತರ ಸಕ್ಷಮ ಪ್ರಾಧಿಕಾರಗಳ ತಿರುವಳಿ ಪಡೆದು 
ಅಗತ್ಯ ನೀರಿನ ಲಭ್ಯತೆ /ಹಂಚಿಕೆ ಹಾಗೂ ಅನುದಾನದ ಲಭ್ಯತೆಗೆ 
ಅನುಗುಣವಾಗಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು. 


ಜಸರಇ35`ಡಬ್ಬ್ಯೂಔಎಂ2021 


ಒಂಟೆ. 
(ಬಿ.ಎಸ್‌.ಯಡಿಯೊರಪ್ಪ) 
ಮುಖ್ಯಮಂತ್ರಿ 


